ಕರ್ನಾಟಕ ವಿಧಾನ ಪರಿಷತ್ತು 


1. ಚುಕ್ಕೆ ಗುರುತಿನ ಪ್ಲೆ ಸಂಖ್ಯೆ 2597 
2. ಮಾನ್ಯ ವಿಭಾನ ಪರಿಷತ್ತಿನ ಸದಸ್ಯರ ಹೆಸರು : ಡಾ॥ ಚಂದ್ರಶೇಖರ್‌.ಬಿ.ಪಾಟೀಲ್‌ (ಪದವೀಧರರ ಕ್ಷೇತ್ರ 
3. ಉತ್ತರಿಸುವ ದಿನಾಂಕ : 04.03.2021 
4. ಉತ್ತರಿಸುವ ಸಚಿವರು 5 ಗೃಹ' ಸಚಿವರು 
) } 
ರ ಪಕ್ನೆ ಉತ್ತರ 
ಅಆ) ಕಳೆದ "`ಒಂದು ಕಳೆದೆ 2020ನೇ ಸಾಲಿನಲ್ಲಿ ಕಲಬುರಗಿ ಮತ್ತು ಬೀಡೆರ್‌ ಜಿಲ್ಲೆಗಳಲ್ಲಿ `ಆಕ್ತಮ 
ವರ್ಷದ ಅವಧಿಯಲ್ಲಿ | ಗಾಂಜಾ: ಮಾರಾಟಕ್ಕೆ ಸಂಬಂಧಿಸಿದಂತೆ ' ದಾಖಲಾದ ಕೇಸ್‌ಗಳ ಸಂಖ್ಯೆ ಈ 
ಕಲಬುರಗಿ ಮತ್ತು ಬೀದರ್‌ | ಕೆಳಕಂಡಂತಿದೆ. 
ಜಿಲ್ಲೆಗಳಲ್ಲಿ ಅಕ್ರಮ ಗಾಂಜಾ [ ) 
_ pe! 
RS ಘಟಕ ದಾಖಲಿಸಲಾದ ಪ್ರಕರಣಗಳ 
ಈ ಸಂಖ್ಯೆ 
ಸಂಬಂಧಿಸಿದಂತೆ ಬೀದರ್‌ ಜಿಲ್ಲೆ 22- | 
ದಾಖಲಾದ ಕೇಸ್‌ಗಳ ಕಅಭುಶಗಿ ಬಡೆ 28 
ಕಲಬುರಗಿ`ನಗರ 17 
ಸಂಖ್ಯೆ ಎಷ್ಟು H 
Vee 


6) ಈ ಸಂಬಂಧ ಎಷ್ಟು 
ಜನರನ್ನು ಬಂಧಿಸಲಾಗಿದೆ 
ಮತ್ತು ಬಂಧಿತರಿಂದ ವಶಕ್ಕೆ 
ಪಡೆದ ಗಾಂಜಾದ ಪ್ರಮಾಣ 


ಎಷ್ಟು ; 
೬ 


ಇ) ಕಲಬುರಗಿ" ಮತ್ತು 
ಬೀದರ್‌ ಜಿಲ್ಲೆಯಲ್ಲಿ ಅಕ್ರಮ 
ಗಾಂಜಾ ದಂಧೆ 
ನಿಯಂತ್ರಣಕ್ಕೆ ಸರ್ಕಾರ 


ಕೈಗೊಂಡ ಕ್ರಮಗಳೇನು ? 


| PIES EF | 2300- | 
JN, [ 


ಈ ಸಂಬಂಧ ಬಂಧಿಸಲಾಗಿರುವವರ ಸಂಖ್ಯೆ, ಬಂಧಿತರಿಂದ ವಶಕ್ಕೆ ಪಡೆದ | 
ಗಾಂಜಾದ ಪ್ರಮಾಣ ಮತ್ತು ಮೌಲ್ಕದ ವಿವರಗಳು ಈ ಕೆಳಕಂಡಂತಿದೆ. 


T ಗಾಂಜಾ ಬಂಧಿತರಿಂದ ವತಷಔಿಸಿಸೊಂಡಿರುವ 
ಮಾರಾಟದಡಿ ವಶಪಡಿಸಿಕೊಂಡಿರುವ ಗಾಂಜಾದ ಅಂದಾಜು 
ಘಟ 
ಘಟ ಬಂಧಿಸಿರುವವರ | ಗಾಂಜಾದ ಪ್ರಮಾಣ | ಮೌಲ್ಯ 
ಸಂಖೆ 
J 2 
ಬೀದರ್‌ ಜಿಲ್ಲೆ 46 803395 4ಜಿ 6005270 
ಕಲಬುರಗಿ ಜಿಲ್ಲೆ | 32 532.283 ಕೆಜೆ | 29.52.9007 


ಕಲಬುರಗಿ ನಗರ 28 


ಕಲಬುರಗಿ ' ಮತ್ತು ಬೀದರ್‌ ' ಜಿಲ್ಲೆಗಳಲ್ಲಿ ಅಕಮ ಗಾಂಜಾ ದಂಧೆಯನ್ನು 
ನಿಯಂತ್ರಿಸಲು ಸರ್ಕಾರವು ಈ ಕೆಳಕಂಡ ತ್ರಮಗಳನ್ನು ಕೈಗೊಂಡಿರುತ್ತದೆ. 


ಬೀದರ ಜಿಲ್ಲೆಗೆ ಗಡಿ ಜಿಲ್ಲೆಯಿಂದ ಅಕ್ರಮವಾಗಿ ಗಾಂಜಾ 
ಕಳ್ಳಸಾಗಣಿಕೆಯಾಗದಂತೆ ಗಡಿ ಭಾಗದಲ್ಲಿ ತಾತ್ಕಾಲಿಕ ಚೆಕ್‌ ಪೋಸ್ಟನ್ನು 
ತೆರೆದು ' ಸಂಶಯುಕ್ತ ವಾಹನಗಳನ್ನು ಚಿಕ ಮಾಡಿ ಗಾಂಜಾ 
ಸಾಗಾಣಿಕೆಯಾಗದಂತೆ ನಿಯಂತ್ರಿಸಲಾಗುತ್ತಿದೆ. 


D 


2) ಪೊಲೀಸ್‌ ಅಧಾಕಗಘ ತಾಂಡಾಗಳಿಗೆ ಆಕೆಸ್ಸಿಕ ದಾಳಿ`ಮಾಡಿ, ಪಾವ 
- ವಸ್ತುಗಳು ಕಂಡುಬಂದಲ್ಲಿ ಪ್ರಕರಣಗಳನ್ನು ದಾಖಲಿಸಲಾಗುತ್ತಿದೆ. 

3) ಮಾದಕ ವಸ್ತುಗಳ ಸಂಗೃಹ, ಮಾರಾಟ ಮತ್ತು ಸಾಗಾಣಿಯ ಕುರಿತು. 
ಬಾತ್ಸಿದಾರರಿಂದ. ಗುಪ್ಪ ಮಾಹಿತಿ ಸಂಗ್ರಹ. ಮಾಡಿ ಕಾನೂನು ಕ್ರಮ 
ಜರುಗಿಸಲಾಗುತ್ತಿದೆ. " oo ' _ 

4) ಮಾದಕ ವಸ್ತುಗಳ ಪ್ರಕರಣಗಳಲ್ಲಿ ತಲೆ 'ಮರೆಸಿಕೊರಿಡ(ಪರಾರಿ) | 
ಆರೋಪಿಗಳಿಗೆ ಪತ್ತೆ ಹಚ್ಚಿ ನ್ಯಾಯಾಂಗ ಬಂಧನಕ್ಕೆ' ಒಪ್ಪಿಸಲಾಗುತ್ತಿದೆ. 

5) ರೂಢಿಗತ ಆರೋಪಿತರ ವಿರುದ್ಧ ರೌಡಿ/ಎಂಓಬಿ ಹಾಳೆಗಳನ್ನು ತೆರೆದು | 
ಅವರ ಮೇಲೆ ಕಟ್ಟು ನಿಟ್ಟಾಗಿ ನಿಗಾ ವಹಿಸಲಾಗುತ್ತಿದೆ. 

6) ಕಲಬುರಗಿ ನಗರದಲ್ಲಿ "ಅಕ್ಷಮ ಗಾಂಜಾ ದಂಧೆಯನ್ನು ನಿಯಂತ್ರಣ 
ಮಾಡಲು ಶ್ರೀ ಗೀರಿಶ ಎಸಿಪಿ “ಬಿ” ಉಪ ವಿಭಾಗ ಕಲಬುರಗಿ ನಗರ 

4 -:,ರವರ ನೇತೃತ್ವದಲ್ಲಿ ಒಂದು ತಂಡವನ್ನು ರಚನೆ ಮಾಡಲಾಗಿರುತ್ತದೆ. 

- 7 ಕಲಬುರಗಿ ನಗರದಲ್ಲಿ ಅಕ್ರಮವಾಗಿ ಗಾಂಜಾ ಮಾರಾಟ ಮಾಡುವವರ 
ಮೇಲೆ ನಿಗಾ ಇಟ್ಟು, ಅಂತಹ ವ್ಯಕ್ತಿಗಳ ಚಲನವಲಗಳನ್ನು ಸೂಕ್ಷ್ಮವಾಗಿ 

: ಗಮನಿಸಿ, ಮಾದಕ ವಸ್ತುಗಳ ದಂಧೆ ಮಾಡುವುದು ಕಂಡುಬಂದಲ್ಲಿ ದಾಳಿ 
ಮಾಡಿ ಕಾನೂನು ಕ್ರಮ ಜರುಗಿಸಲ್ಳಾಗುತ್ತಿದೆ. 


ಒಇ 5 ಪಿಎನ್‌ಡಿ 2021 (ಬಸವರಾಜ ಧೊಮ್ಮಾಜು 
ಗೃಹ ಸಚಿವರು 


